ಕರ್ನಾಟಕ ವಿಧಾನ ಪರಿಷತ್ತು 


: 371 

: ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 

: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 06-03-2020 


8 


ಉತ್ತರ 


ಹೆಗ್ಗಡದೇವನ ಕೋಟೆಯಿಂದ ನೂತನ 
ತಾಲ್ಲೂಕು ಕೇಂದ್ರವಾದ ಸರಗೂರಿಗೆ, 
ಸರಗೂರಿನಿಂದ ಹೆಚ್‌.ಡಿ.ಕೋಟಿಗೆ ಇರುವ 
ಸಾರಿಗೆ ಬಸ್‌ಗಳ ಸೌಲಭ್ಯವನ್ನು ಹೆಚ್ಚಳ 
ಮಾಡಲು ಕ್ರಮ ಜರುಗಿಸಲಾಗುವುದೇ; 


ಪ್ರಸುತ ಹೆಚ್‌.ಡಿ.ಕೋಟೆ 
ಘಟಕದಿಂದ ಸಾರ್ವಜನಿಕ ಪ್ರಯಾಣಿಕರ ಅವಶ್ಯಕತೆಗೆ 
ಅನುಗುಣವಾಗಿ ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದ್ದು, 
ಹೆಚ್ಚುವರಿ ಸಾರಿಗೆಗಳನ್ನು ಕಾರ್ಯಾಚರಿಸುವ ಅಗತ್ಯತೆ ಬಗ್ಗೆ 
ಪರಿಶೀಲಿಸಲಾಗುತ್ತೆ. 


ಸರಗೂರು ತಾಲ್ಲೂಕಿಗೆ 


ಆ) 


ಸರಗೂರಿಗೆ ಅನೇಕ ಕಡೆಗಳಿಂದ ಬಸ್‌ 
ಬಂದರೂ, ಎಲ್ಲಾ ಸ್‌ಗಳೂ 
ಭರ್ತಿಯಾಗಿರುವುದರಿಂದ ಸರಗೂರಿನಲ್ಲಿ 
ಸಾರ್ವಜನಿಕರು, ವಿದ್ಯಾರ್ಥಿಗಳು ಬಸ್‌ 
ಹತ್ತಲು ಸಾಧ್ಯವಾಗದ ಕಾರಣ ಸಾರಿಗೆ 
ವ್ಯವಸ್ಥೆಯಿಂದ ವಂಚಿತರಾಗಿದ್ದು, 
ಹೆಚ್‌.ಡಿ.ಕೋಟೆ ಡಿಪೋದಿಂದಲೇ 
ಸರಗೂರಿಗೆ ಸೌಲಭ್ಯ 
ಕಲ್ಲಿಸಲಾಗುವುದೇ; 


ಬಸ್‌ 


ಪ್ರಸ್ತುತ ಹೆಚ್‌.ಡಿ.ಕೋಟೆಯಿಂದ ಸರಗೂರಿಗೆ ಹಾಗೂ | 
ಸರಗೂರಿನಿಂದ ಹೆಚ್‌.ಡಿ.ಕೋಟಿಗೆ 66 ಸುತ್ತುವಳಿಗಳನ್ನು 
ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಈ ಪೈಕಿ 
ಹೆಚ್‌.ಡಿ. ಕೋಟೆ ಘಟಕದಿಂದಲೇ 54 ಸುತ್ತುವಳಿಗಳು 
ಕಾರ್ಯಾಚರಣೆಯಾಗುತ್ತಿವೆ. ಪ್ರಸ್ತುತ ಸದರಿ ಮಾರ್ಗದಲ್ಲಿ 
ಅಗತ್ಯಕ್ಕನುಗುಣವಾಗಿ ಸಾರಿಗೆ ಕಾರ್ಯಾಚರಣೆ 
ಮಾಡಲಾಗುತ್ತಿದ್ದು ಸಮರ್ಪಕವಾಗಿರುತ್ತದೆ. 


ಇ) 


ಚೆನ್ನಗುಂಡಿ ಗ್ರಾಮದಿಂದ ಸರಗೂರು, 
ಹೆಜ್‌.ಡಿ.ಕೋಟೆಗೆ ನೇರ ಬಸ್‌ ಸೌಲಭ್ಯ 


ಇಲ್ಲದೆ ತೊಂದರೆ ಆಗಿದ್ದು, ಹೆಡಿಯಾಲಕ್ಕೆ 
ಬಂದು ಬಸ್‌ ಹತ್ತಬೇಕಾದ ಪರಿಸ್ಥಿತಿ 
ಇರುವುದರಿಂದ, ಚೆನ, ಗುಂಡಿಯಿಂದ 


ಸರಗೂರು, ಹೆಚ್‌.ಡಿ.ಕೋಟಿಗೆ ನೇರ ಬಸ್‌ 
ಸೌಲಭ್ಯ ಕಲ್ಪಿಸಲಾಗುವುದೇಇ 


ಚೆನ್ನಗುಂಡಿ ಗ್ರಾಮವು ಹೆಡಿಯಾಲ-ಕಾಡುಬೇಗೂರು 
ಮಾರ್ಗ ಮಧ್ಯೆಯ ಮುಖ್ಯರಸ್ತೆಯಿಂದ 3 ಕಿಮೀ ಒಳಗಡೆ 
ಇರುತ್ತದೆ. ಪಸುತ ' ಕಾಡುಬೇಗೂರಿನಿಂದ ಸರಗೂರಿಗೆ 
ಕಾರ್ಯಾಚರಣೆಯಾಗುತ್ತಿರುವ ಸಾರಿಗೆಯನ್ನು ಚೆನ್ನಗುಂಡಿಗೆ 
ವಿಸ್ಸರಿಸುವ ಅಥವಾ ನೂತನವಾಗಿ ಚೆನ್ನಗುಂಡಿಯಿಂದ 
ಸರೆಗೂರಿಗೆ ಸಾರಿಗೆಗಳನ್ನು ಕಾರ್ಯಾಚರಣೆ ಮವ ಬಗ್ಗೆ 
ಪರಿಶೀಲಿಸಲಾಗುತ್ತದೆ. 


ಸಂಖ್ಯೆ: ಟಿಡಿ 45 ಟಿಸಿಕ್ಕೂ 2020 


ಅ 
(ಲಕ್ಷ್ಮಣಿ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


